ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 963 


ಮಾನ್ಯ ಸದಸ್ಯರ ಹೆಸರು 


: ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ವಿಷಯ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: ಬೀದರ್‌ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಕುರಿತು 


: 13.03.2020 
: ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 


ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


[ಅ) [ಬೀದರ್‌ ಜಿಲ್ಲೆಯಳಿರುವ ಪ್ರವಾಸ ಸ್ಥಳಗಳು [6 ಪ್ರವಾಸೋಡ್ಸಮ ಇಲಾಖೆಯಿಂದ ಕರ್ನಾಟಕ 
ಯಾವುವು; ಕಳೆದ 03 ವರ್ಷಗಳಲ್ಲಿ ಈ ಪ್ರವಾಸಿ ಪ್ರವಾಸೋದ್ಯಮ ನೀತಿ 2015-20ರಲ್ಲಿ ರಾಜ್ಯಾದ್ಯಂತ 
ತಾಣಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯ | 219 ಪ್ರವಾಸಿ ತಾಣಗನನ್ನು ಗುರುತಿಸಿದ್ದು, ಈ ಪೈಕ 
ಮಗಳು, ಕಾಮಗಾರಿಗಳು, ಯಾವುವು; ಇದಕ್ಕಾಗಿ | ಬ್ರದರ್‌ ಜಿಲ್ಲೆಯಲ್ಲಿ ಈ ಕಳಕಂದೆ ಪ್ರವಾಸಿ 
ಒದಗಿಸಿರುವ ಹಾಗೂ ಖರ್ಚು ಮಾಡಿರುವ ತಾಣಗಳನ್ನು ಗುರುತಿಸಲಾಗಿರುತ್ತದೆ. 
ಅಂದಾಜು ಆಯವ್ಯಯ ಎಷ್ಟು; (ಕಾಮಗಾರಿ 
ಸಂಪೂರ್ಣ ಮಾಹಿತಿ ನೀಡುವುದು) [1 ಬಸವಕಲ್ಯಾಣ 76 ಗುರದ್ದಾರ 

2.ನಾರಾಯಣಪುರ 7. ಪಾಪನಾಶಿನಿ 
3.ಕಾರಂಜ 8. ಹುಮ್ನಾಬಾದ್‌ 
4.ಬೀದರ್‌ಕೋಟೆ 9. ಜಲಸಂಗಿ 
5.ಬೀದರ್‌ 

* ಕಳೆದ 03 ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಗೆ 
ಸಂಬಂಧಿಸಿದಂತೆ ಕೈಗೊಂಡಿರುವ ಕಾಮಗಾರಿಗಳ 

[| | ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 

ಆ) | ಬೀದರ್‌ ಜಿಲ್ಲೆ ಪ್ರವಾಸೋದ್ಯಮ ಮಿಷನ್‌ 2020 
ಯೋಜನೆಯನ್ನು  ರೂಪಿಸಲಾಗಿದೆಯೇ; ಈ 
ಯೋಜನೆ ಪ್ರಕಾರ ಹೊಸದಾಗಿ ಗುರುತಿಸಿರುವ 
ಮತ್ತು ಅಭಿವೃದ್ಧಿಪಡಿಸಲಿರುವ ಪ್ರವಾಸಿ ಸ್ಥಳಗಳು 
ಯಾವುವು; ಈ ಯೋಜನೆಯ ಪ್ರಕಾರ ಬೀದರ್‌ ಇಲ್ಲ. 
ಜಿಲ್ಲೆಗೆ ಮಂಜೂರಾಗಿರುವ ಅಂದಾಜು ಮೊತ್ತ 
ಎಷ್ಟು; 

ಇ) |ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡ | 
ಸರ್ಕಾರದಿಂದ ಮಂಜೂರಾಗಿ ಬಂದಿದೆಯೇ; 
| ವಿವರ ನೀಡುವುದು) | | 


ಕಡತ ಸಂಖ್ಯೆ: ಟಿಓಆರ್‌ 52 'ಟಿಡಿನಿ 2020 


ಸ್‌ ಥ್‌ 
(ಸಿ.ಟಿ.ರವಿ) 

ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕತಿ ಹಾಗೂ 

ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಅನುಬಂಧ 


ಪ್ರಶ್ನೆ ಸಂಖ್ಯೆ:೨63 
ಜದರ್‌ ಜಲ್ಲೆಗೆ 2೦15-17ನೇ ಸಾಅನಿಂದ 2೦1೮-1೨ನೇ ಸಾಅನವರೆಣೆ ಮಂಜೂರಾಗಿರುವ 
ಕಾಮಗಾರಿಗಳ ವಿವರ 


ಗ್ರಾಮದಲ್ಲಿರುವ ಬೌದ್ಧ ಕೇಂದ್ರದಲ್ಲಿ ಉದ್ಯಾನವನ 
ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ (2016-17) 
(ಬಂಡವಾಳ ವೆಚ್ಚಗಳು) 


ಜಿಲ್ಲೆಯ ರಾಮಕೃಷ್ಣ ವಿವೇಕಾನಂದ 
ಆಶ್ರಮದ ಬಳಿ ಯಾತ್ರಿನಿವಾಸ ನಿರ್ಮಾಣ. (2೦17-18) 


ಧಾರ್ಮಿಕ ಅಧ್ಯಾಯ 
ಕೇಂದಕ್ಕೆ ಯಾತ್ರಿನಿವಾಸ ಹಾಗೂ ಮೂಲಭೂತ 
ಅಭಿವೃದ್ಧಿ. (2೦17-18) (ಬಂಡವಾಳ 


(ಹೆಚ್ಚುವರಿ) (2೦17-18) (ಬಂಡವಾಳ 


150.00 50.00 


pd 
ಹೊರವಲಯದಲ್ಲಿರುವ ಪರಸಿಂಶರುರಣ 
ದೇವಸ್ಥಾನದಲ್ಲಿ ಹತ್ತಿರ ಸ್ನಾನಗೃಹ, ಶೌಚಾಲಯ, 
ಲಲ್ಯಂಡ್‌ ಸ್ಕೇಪಿಂಗ್‌ ಉಂಗೂ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ. (2018-19) ಬಂಡವಾಲ ವೆಚ್ಚಗಳು 


200.00 100.00 


(ಬಿ) ಗ್ರಾಮದಲ್ಲಿರುವ ಶ್ರೀ ಶಿರಡಿ 
ಸಾಯಿಬಾಬಾ ಮಂದಿರದ ಬಳಿ ಕುಡಿಯುವ ನೀರು 
ಶೌಚಾಲಯ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ (2018-19) ಬಂಡವಾಳ ವೆಚ್ಚಗಳು 


ಪ್ರಶ್ನೆ ಸಂಖ್ಯೆ:೨63 
ಜದರ್‌ ಜಲ್ಲೆಗೆ 2೦16-17ನೇ ಸಾಅನಿಂದ 2೦18-1೨ನೇ ಸಾಅನವರೆಗೆ ಮಂಜೂರಾಗಿರುವ 
ಕಾಮಗಾರಿಗಳ ಪಿಪರ 


ಯೋಜನೆಗಳ ವಿವರ 


ಬೀದರ್‌ ಜಿಲ್ಲೆಯ ಔರಾದ (ಬಿ) ಮುಧೋಳ (ಬಿ) 
ಗ್ರಾಮದ ಪುರಾತನ ಕಾಲದ ಮಹಾದೇವ ಮಂದಿರದ 
ಹತ್ತಿರ ಮೂಲಭೂತ ಅಭಿವೃದ್ಧಿ ಕಾಮಗಾರಿಗಳು! 


(ಶೌಚಾಲಯ, ಸ್ನಾನಗೃಹ) (2018-19) ಬಂಡವಾಳ 


ಸಂರಕ್ಸಣೆ 
ವೆಚ್ಚ: ಗಳು) 


ಅಭಿವೃದ್ಧಿ (2016-17 


ಬೀದರ್‌ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನಲ್ಲಿರುವ ಭಾತಂಬ್ರ 
ಕೋಟಿ ಸಂರಕ್ಸಣ್‌ ಅಭಿವೃದ್ಧಿ (2016-17 ಬಂಡವಾಳ! 
ವೆಚ್ಚಗಳು) 


ಭಾಲ್ಕಿ ತಾಲ್ಲೂಕಿನ ಕೋಣಮೇಳಕುಂದಾ ಗ್ರಾಮದ 
ಹೊರವಲಯದಲ್ಲಿರುವ ಮಡ್ಮಿಫೀರ್‌ ದರ್ಗಾ ಹಾಗೂ 
ಸಂಗಮೇಶ್ವರ ದೇವಾಲಯದ ಬಳಿ ಮೂಲಭೂತ 
ಸೌಲಭ್ಯ ಕಲ್ಪಿಸುವ ಬಗ್ಗೆ (2017-18) (ಬಂಡವಾಳ 


ಬೀದರ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ ಚಲ್ಯಾಪುರದ ಶ್ರೀ 


ಸಿದ್ದಾರೂಢ ಮಠದ ಬಳಿ ಯಾತ್ರಿನಿವಾಸ ನಿರ್ಮಾಣ. 


18) (ಬಂಡವಾಳ ವೆಚ್ಚ ಗಳು) 


ಬೀದರ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ ಡೊಂಗಾಪುರದ 
ಶ್ರೀ ಹಿರೇಮಠದ ಬಳಿ ಯಾತ್ರಿನಿವಾಸ ನಿರ್ಮಾಣ. 
(2೦7-18) (ಬಂಡವಾಳ ವೆಚ್ಚ ಗಳು) 


ಪ್ರಶ್ನೆ ಸಂಖ್ಯೆ:೨63 
ಜೀದರ್‌ ಜಲ್ಲೆಗೆ ೭೦16-17ನೇ ಸಾಆನಿಂದ 2೦18-1೨ನೇ ಸಾಆನವರೆಣಿ ಮಂಜೂರಾಗಿರುವ 
ಕಾಮಗಾರಿಗಳ ವಿವರ 


ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ 
ಚಿಂಚೋಳಿ, ಶ್ರೀ ಶಾಂತಲಿಂಗೇಶ್ವರ ಮಠ, ಹುಲಕುಂಟೆ 
ಬಳಿ ಯಾತ್ರಿನಿವಾಸ ನಿರ್ಮಾಣ.(2೦17-18) (ಬಂಡವಾಳ 


ಅಭಿವೃಧ್ಧಿ 
ವೃದ್ಧಿ ಯೋಜನೆ) 


(2016-17) 


ಹುಮ್ನಾಬಾದ್‌ ತಾಲ್ಲೂಕಿನ ಹಳ್ಳೀಖೇಡ್‌ (ಬಿ) 
ಗ್ರಾಮದಲ್ಲಿ ಯಾತ್ರಿನಿವಾಸ ನಿರ್ಮಾಣ (2016-17) 
(ವಿಶೇಷ ಅಭಿವೃದ್ಧಿ ಯೋಜನೆ) 


ಹುಮ್ನಾಬಾದ್‌ ತಾಲ್ಲೂಕಿನ ಗೋಡವಾಡಿ ಗ್ರಾಮದಲ್ಲಿ 
ಯಾತ್ರಿನಿವಾಸ ನಿರ್ಮಾಣ (2016-17) (ವಿಶೇಷ 


ಗ್ರಾಮದಲ್ಲಿ ಯಾತ್ರಿನಿವಾಸ ನಿರ್ಮಾಣ (2016-17) 
(ವಿಶೇಷ ಅಭಿವ, ದ್ರಿ 
ಹುಮ್ನಾಬಾದ್‌ ತಾಲ್ಲೂಕಿನ 
ಯಾತ್ರಿನಿವಾಸ ನಿರ್ಮಾಣ 


ರಾಜೇಶ್ವರ ಗ್ರಾ ಮದಲ್ಲಿ 
(2016-17) (ವಿಶೇಷ 


ಜಿಲ್ಲೆಯ ಹುಮನಾಬಾದ ತಾಲ್ಲೂಕಿನ 
ಚಾಂಗ್ಲೇರಾ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ 
ಬಳಿ ಯಾತ್ರಿನಿವಾಸ ನಿರ್ಮಾಣ (2017-18) 


ಲ್ಲೆ ಹುಮನಾಬಾದ ತಾಲ್ಲೂಕು 
ರಾಂಪುರ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ 
ಹತ್ತಿರ ಯಾತ್ರಿನಿವಾಸ ನಿರ್ಮಾಣ. (2018-19) 
ಬಂಡವಾಳ ವೆಚ್ಚಗಳು 
ಬೀದರ್‌ ಜಿಲ್ಲೆಯ ಹುಮನಾಬಾದ ತಾಲ್ಲೂಕಿನ 
ಜಲಸಂಗಿ ಗ್ರಾಮದ ಪುರಾತನ ದೇವಾಲಯಕ್ಕೆ 
ಕಾಂಪೌಂಡ್‌ ನಿರ್ಮಾಣ ಹಾಗೂ ಶೌಚಾಲಯ ವ್ಯವಸ್ಥೆ. 
(2018-19) (ಬಂಡವಾಳ ವೆಚ್ಚ). 


ಪ್ರಶ್ನೆ ಸಂಖ್ಯೆ:೨63 
ಜೀದರ್‌ ಜಲ್ಲೆಗೆ 2೦16-17ನೇ ಸಾಅನಿಂದ ೭೦15-1೦ನೇ ಸಾಅನವರೆಗಿ ಮಂಜೂರಾಗಿರುವ 
ಕಾಮಗಾರಿಗಳ ವಿವರ 


ಯೋಜನೆಗಳ ಪಿವರ 


0 


ಬಸವೇಶ್ಷರ ಪುತ್ನಳ್ಳ ಹತ್ತಿರ ಯಾತ್ರಿನಿವಾಸ ನಿರ್ಮಾಣ 


ಬದಲಾಗಿ ಬೀದರ್‌ ಜಿಲ್ಲೆಯ ಬಸವಕಲ್ಯಾಣ ತಾಲ್ಲೂಕಿನ 
ಬಸವಕಲ್ಯಾಣದ ಅನುಭವ ಮಂಟಿಪದ ಹತ್ತಿರ 
ಯಾತ್ರಿನಿವಾಸ ನಿರ್ಮಾಣ (2೦17-18) (ಬಂಡವಾಳ 


ಶ್ರೀಶೈಲ ಕ್ಷೇತ್ರದಲ್ಲಿ ಯಾತ್ರಿ ನಿವಾಸ ನಿರ್ಮಾಣ 
ಸಾಮಗಾರಿ. 


